ಶಿಕ್ಷಕರ ಯೋಗಕ್ಷೇಮದ ಮರುಚಿಂತನೆ | ಒತ್ತಡ ಬಳಲಿಕೆಗಳ 


ಜ್ವೈರಿಯಾ ಸಲೀಂ 


ಶಿಕ್ಷಕರ ಯೋಗಕ್ಷೇಮದ ಕುರಿತು ಇತ್ತೀಚೆಗೆ ನಡೆಯುವ 
ಸಂವಾದಗಳು ಹಲವು ಬಾರಿ ಶಿಕ್ಷಕರಲ್ಲುಂಬಾಗುವ ಒತ್ತಡ 
ಹಾಗೂ ಐಬಳಲಕೆಯ ಕಾರಣಗಳು ಹಾಗೂ ಅವುಗಳ 
ನಿವಾರಣೋಪಾಯಗಳ ಸುತ್ತಲೇ ಇರುತ್ತವೆ. ಈ ಲೇಖನವು 
ಶಿಕ್ಷಕರ ಯೋಗಕ್ಷೇಮಕ್ತೆ ಬೇಕಾದ ಅವಶ್ಯಕತೆಗಳ ಬಗ್ಗೆ. ಅವುಗಳ 
ಪ್ರಾಮುಖ್ಯತೆಯ ಬಗ್ಗೆ ಹಾಗೂ ಹೇಗೆ ಸಂಸ್ಥೆಗಳು ಭಾವನಾತೃಕ 
ಬುದ್ಧಿಮತ್ತೆಯನ್ನು (emotional intelligence) ಬೆಳೆಪಿ 
ಪ್ರತಿಯೊಬ್ಬ ವ್ಯಕ್ತಿಯ ಸಾಧ್ಯತೆಗಳನ್ನು ಸಾಕಾರಪಡಿಸಲು 
ಅನುವು ಮಾಡಿಕೊಡುವ ಒಂದು ಸಂತೋಷಕರ ಶಾಲಾ 
ಸಂಸ್ಕೃತಿಯನ್ನು ಪೋಷಿಸಿ ಅದನ್ನು ಉಳಸಿಕೊಳ್ಳಬಹುದು 
ಎಂಬುದರ ಬಗ್ಗೆ ಆಳವಾಗಿ ಚರ್ಚಿಸುತ್ತದೆ. ನಂತರ ಇದು ಹೇಗೆ 
ಶಿಕ್ಷಕರು ಮತ್ತು ನಾಯಕತ್ವ ವಹಿಸುವವರು ತಮ್ಮ ಹಾಗೂ ತಮ್ಮ 
ವಿದ್ಯಾರ್ಥಿಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳಬಹುದು 
ಎಂಬ ಕೆಲವು ವಿಚಾರಗಳನ್ನು ಅನ್ನೇಷಿಸುತ್ತದೆ. 


ಶಿಕ್ಷಕರ ಯೋಗಕ್ಷೇಮದ ಪ್ರಾಮುಖ್ಯತೆ 


ಆಧುನಿಕ ಜೀವನದಲ್ಲಿ ಹೆಚ್ಚುತ್ತಿರುವ ಒತ್ತಡಗಳು. ಸಂಬಂಧಿಕರು 
ಹಾಗೂ ನೆರೆಹೊರೆಯವರ ಆಧಾರವಿರದ ಚಿಕ್ಕ ಕುಟುಂಬಗಳು 
ಹಾಗೂ ಇಳಯುತ್ತಿರುವ ಭಾವನಾತ್ಮಕ ಸಮಚಿತ್ತ ಇವೆಲ್ಲವುಗಳ 
ನಡುವೆ ಶಿಕ್ಷಕರ ಯೋಗಕ್ಷೇಮವು ಬಹಳ ಮುಖ್ಯ ವಿಚಾರವಾಗಿ 
ಕಂಡುಬರುತ್ತಿದೆ. ಇದು ವಿಶೇಷವಾಗಿ ಕೋವಿಡ್‌-1೨ರ ನಂತರ 
ಹೆಚ್ಚು ನಿಚ್ಚಳವಾಗಿದೆ. ಈ ಅಂಶಗಳು ಬರಿಯ ಶಿಕ್ಷಕರ 
ಯೋಗಕ್ಷೇಮದ ಮೇಲೆ ಪರಿಣಾಮ ಜೀರುವುದಷ್ಟೇ ಅಲ್ಲ, ಇದೇ 
ಸವಾಲುಗಳನ್ನೆದುರಿಸುತ್ತಿರುವ ವಿದ್ಯಾರ್ಥಿಗಳ ಜೊತೆ 
ವ್ಯವಹರಿಸುವ ಹೆಚ್ಚುವರಿ ಜವಾಬ್ದಾರಿಯನ್ನು ಕೂಡ ಶಿಕ್ಷಕರ 
ಮೇಲೆಯೇ ಹೊರಿಸುತ್ತವೆ. ಒಬ್ಬ  ಶಿಕ್ಷಕಿಯು ತನ್ನ 
ಯೋಗಕ್ಷೇಮವನ್ನು ಚೆನ್ನಾಗಿಟ್ಟುಕೊಂಡ ನಂತರವೇ ಆಕೆ ತನ್ನು 
ವಿದ್ಯಾರ್ಥಿಗಳ ವಿವಿಧ ಸಾಮಾಜಕ - ಭಾವನಾತ್ಯಕ ಹಾಗೂ 
ಶೈಕ್ಷಣಿಕ ಅಗತ್ಯಗಳನ್ನು ಪೂರೈಸುವ ನಿಟ್ಟನಲ್ಲ ಎದುರಾಗುವ 
ಸವಾಲುಗಳನ್ನು ಮೀರಲು ಸಾಧ್ಯವಾಗುತ್ತದೆ. ಶಿಕ್ಷಕರ 
ಯೋಗಕ್ಷೇಮದ ಅಗತ್ಯವನ್ನು ತಮ್ಮ "ಟೀಚಿಂಗ್‌ ಟು ಬ್ರಾನ್ಹೆಸ್‌' 
(Bell Hooks, 1994) woಬ ಮಸ್ತಕದಲ್ಲ ಟಕ್‌ ನ್ಹಾಬ್‌ 
ಹಾನ್‌ ಅವರು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ: 'ಒಬ್ಬ ವೈದ್ಯ. 
ಚಿಕಿತ್ಸಕ, ಶಿಕ್ಷಕ ಅಥವಾ ಯಾವುದೇ ನೆರವು ನೀಡುವ ವೃತ್ತಿಪರರು 
ಮೊದಲು ತಮ್ಮೆಡೆಗೆ ನೋಡಿಕೊಳ್ಳಬೇಕು. ಏಕೆಂದರೆ ನೆರವು 
ನೀಡುವವರು ಸಂತೋಷವಾಗಿಲ್ಲದಿದ್ದರೆ ಅವರು ಇತರರಿಗೆ 
ನೆರವು ನೀಡಲಾರರು. ವಿದ್ಯಾರ್ಥಿಗಳ ಯೋಗಕ್ಷೇಮಕ್ಕೆ ಬೇಕಾದ 
ಸುರಕ್ಷಿತ ಹಾಗೂ ಪೋಷಕ ಪರಿಸರವನ್ನು ನಿರ್ಮಾಣ 


ಮಾಡುವಲ್ಲ ಶಿಕ್ಷಕರು ಬಹಳ ನಿರ್ಣಾಯಕ ಪಾತ್ರ ವಹಿಸುತ್ತಾರೆ. 
ವಿದ್ಯಾರ್ಥಿಗಳ ಕಲಕೆಯ ಮೇಲೆ ಮತ್ತು ಒಂದು ಧನಾತ್ಕಕವಾದ 
ಹಾಗೂ ಏಳಗೆ ಹೊಂದುತ್ತಿರುವ ಶಾಲಾ ಸಂಸ್ಕೃತಿಯ ಮೇಲೆ 
ಶಿಕ್ಷಕರ ಯೋಗಕ್ಷೇಮದಿಂದ ಉಂಬಾಗುವ ಪ್ರತ್ಯಕ್ಷ ಹಾಗೂ 
ಪರೋಕ್ಷವಾದ ಧನಾತ್ಮಕ ಪರಿಣಾಮಗಳ ಬಗ್ಗೆ 
ಸಂಶೋಧನೆಗಳು ಸಾಕಷ್ಟು ಪುರಾವೆಗಳನ್ನು ಒದಗಿಸಿವೆ. 
ಒಳ್ಳೆಯ ಯೋಗಕ್ಷೇಮವುಳ್ಳ ಶಿಕ್ಷಕರು ತಮ್ಯ 
ವಿದ್ಯಾರ್ಥಿಗಳೊಡನೆ ಉತ್ತಮವಾದ ಬಾಂಧವ್ಯವನ್ನು 
ಹೊಂದಿದ್ದು, ತರಗತಿಯ ಸಂವಹನಗಳನ್ನು ಉತ್ತಮವಾಗಿ 
ನಿರ್ವಹಿಸಬಲ್ಲರು. ಅವರು ತರಗತಿಯಲ್ಲ ಒಂದು ಸುರಕ್ಷಿತ 
ಹಾಗೂ ಧನಾತ್ಮಕ ವಾತಾವರಣವನ್ನು ಸೃಷ್ಟಿಸಬಲ್ಲರು ಹಾಗೂ 
ಭಿನ್ನ ಹಿನ್ನೆಲೆಯ ವಿದ್ಯಾರ್ಥಿಗಳ ಅಗತ್ಯಗಳಗೆ ಪ್ಪಂದಿಸಿ, ಅವರು 
ಪ್ರಗತಿ ಹೊಂದಲು ಖೇಕಾದ ಬೆಂಬಲವನ್ನು 
ಒದಗಿಸಿಕೊಡಬಲ್ಲರು. ಶಾಲೆಯು ಒದಗಿಸುವಂತಹ ಸಾಮಾಜಕ 
ಬಂಡವಾಳವನ್ನು ಕೂಡ ಅವರು ಚೆನ್ನಾಗಿ ಬಳಸಿಕೊಂಡು 
ವೃತ್ತಿಪರ ಸಮುದಾಯದ ಒಂದು ಸಂಪರ್ಕ ಜಾಲವನ್ನು 
ನಿರ್ಮಿಸಿಕೊಂಡು ಅದರ ಮೂಲಕ ತಮಗೆ ಬೇಕಾದ ವೈಯಕ್ತಿಕ 
ಹಾಗೂ ವೃತ್ತಿಪರ ಗುರಿಗಳಗೆ ಬೇಕಾಗುವ ಬೆಂಬಲವನ್ನು ಕೂಡ 
ಪಡೆದುಕೊಳ್ಳಬಲ್ಲರು. 


ಶಿಕ್ಷಕರ ಯೋಗಕ್ಷೇಮವನ್ನು 
ಆಡಳತಾತ್ಕಕವಾಗಿ ಮತ್ತು ಆರ್ಥಿಕ ದೃಷ್ಟಿಯಿಂದಲೂ 
ಮುಖ್ಯವಾಗುತ್ತದೆ ಮತ್ತು ಅದು ಉತ್ತಮ ಉತ್ಪಾದನಾ 
ಸಾಮರ್ಥ್ಯ, ಕೆಲಸದಲ್ಲಿ ಹೆಚ್ಚನ ಸಂತೃಪ್ಲಿಯು ಕೆಲಸವನ್ನು 
ಬಡುವ ಪ್ರಮಾಣವನ್ನು ಕಡಿಮೆಗೊಳಸುತ್ತದೆ. ಶಿಕ್ಷಕರ 
ಯೋಗಕ್ಷೇಮದ ಕಾಳಕಜಯು ಅವರ ಯೋಗಕ್ಷೇಮಕ್ಕೆ 
ಅಡ್ಡಿಪಡಿಸುವಂತಹ ಸಮಸ್ಯೆಗಳನ್ನು ಅರ್ಥಮಾಡಿಕೊಳ್ಳಲು 
ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳು ಹಾಗೂ ಸಹೋದ್ಯೋಗಿಗಳ 
ಜೊತೆ ಧನಾತ್ಕಕವಾಗಿ ತೊಡಗಿಸಿಕೊಂಡು ತಮ್ಯ ವೃತ್ತಿಯಲ್ಲಿ 
ಯಶಸ್ಸನ್ನು ಸಾಧಿಸಿ. ಸಂತೃಪ್ತಿಯನ್ನು ಹೊಂದಲು ಬೇಕಾದ 
ವೃತ್ತಿಪರ ವಾತಾವರಣವನ್ನು ಸೃಷ್ಟಿಸಲು ಸಹಾಯಕವಾಗುತ್ತದೆ. 


ಖಾತರಿಪಡಿಸಿಕೊಳ್ಳುವುದು 


ಶಿಕ್ಷಕರ ಯೋಗಕ್ಷೇಮದ ಆಯಾಮಗಳು 
ಒಳ್ಳೆಯ ಯೋಗಕ್ಷೇಮದ ಸ್ಥಿತಿ ಎಂದರೆ ಬದುಕಿನಲ್ಲಿ 
ಸಂತೃಪ್ತಿಯನ್ನು ಅನುಭವಿಸುವುದರ ಜೊತೆಗೆ ಅದರಲ್ಲ 


ಸಂತೋಷದ, ತೃಪ್ತಿಯ ಹಾಗೂ ಉದ್ದೇಶವನ್ನು ಗುರುತಿಸಿ- 
ಕೊಳ್ಳುವುದು. ಒಳ್ಳೆಯ ಯೋಗಕ್ಷೇಮವನ್ನು ಬಹಳಷ್ಟು ಬಾರಿ 
ಬದುಕಿನ ಒತ್ತಡಗಳನ್ನು ತಾಆಕೊಳ್ಳುವ, ಸಂಬಂಧಗಳನ್ನು ಬೆಳೆಸಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


07 


ಉಳಸಿಕೊಳ್ಳುವ, ಆರೋಗ್ಯಕರವಾಗಿಯೂ ಸದೃಢವಾಗಿಯೂ 
ಇದ್ದು. ತಮ್ಮ ಗುರಿಗಳನ್ನು ಸಾಧಿಸುವಲ್ಲ ಉದ್ದೇಶಪೂರ್ವಕವಾಗಿ 
ಉತ್ಪಾದನಾಶೀಲತೆಯನ್ನು ತೋರಿಸುವ ಒಬ್ಬ ವ್ಯಕ್ತಿಯ 
ಸಾಮರ್ಥ್ಯವೆಂದು ಪರಿಗಣಿಸಲಾಗುತ್ತದೆ. ಆದಾಗ್ಯೂ, 
ಕಾರ್ಯಕ್ಷೇತ್ರದಲ್ಲ ಒಳ್ಳೆಯ ಯೋಗಕ್ಷೇಮವು ಸಾಮಾಜಕ- 
ವ್ಯಾವಹಾರಿಕ (socioecological) ಆಯಾಮವನ್ನೂ 
ಹೊಂದಿದೆ. ಶಿಕ್ಷಕರ ಯೋಗಕ್ಷೇಮವು ತಮ್ಮ ಭಾವನೆಗಳನ್ನು 
ನಿಭಾಯಿಸುವ ಸಾಮರ್ಥ್ಯ, ಸಂಬಂಧಗಳನ್ನು ನಿರ್ವಹಿಸುವ 
ರೀತಿ ಮತ್ತು ವೈಯಕ್ತಿಕ ಹಾಗೂ ವೃತ್ತಿಪರ ಗುರಿಗಳನ್ನು 
ಸಾಧಿಸುವುದರ ಮೇಲೆ ಬಹುಪಾಲು ನಿಂತಿದೆ. ಅದು 
ಬಹುಮುಖ್ಯವಾಗಿ ಅವರ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಎಲ್ಲಾ 
ಆಯಾಮಗಳಂದ ಪ್ರಭಾವಿಸಲ್ಲಟ್ಟರುತ್ತದೆ. ಆ ಆಯಾಮ- 


ದೈಹಿಕ ದಾರ್ಥ್ಯತೆ 
ಹಾಗೂ ಪ್ರಜ್ಞಾಶೀಲತೆ 


ಉತ್ಪಾದನಾಶೀಲತೆ 
ಹಾಗೂ ಕ್ಷಮತೆ 


ಆರೋಗ್ಯಕರ ಸಂಬಂಧಗಳನ್ನು 
ಆನಂದಿಸುವುದು, ಸುರಕ್ಷಿತ 
ಭಾವನೆಯನ್ನು ಅನುಭವಿಸುವುದು. 


ಗಳೆಂದರೆ, ಅವರ ಕಾರ್ಯಕ್ಷೇತ್ರದ ಭೌತಿಕ ವಾತಾವರಣದಲ್ಲ 
ಸಿಕ್ಷುವ ಮನ್ನಣೆ, ಮೆಚ್ಚುಗೆ ಹಾಗೂ ಪರಿಗಣನೆಗಳ೦ದ ಮೂಡುವ 
ಸುರಕ್ಷತೆ ಹಾಗೂ ಭದ್ರತೆಗಳನ್ನೊಕಗೊಂಡು: ತಮ್ಮ 
ಸಹೋದ್ಯೋಗಿಗಳು. ವಿದ್ಯಾರ್ಥಿಗಳು ಹಾಗೂ ಶಾಲಾ 
ಸಮುದಾಯದೊಡನೆ ಒಂದು ನೈಜ ಹಾಗೂ ನಂಬಕಸ್ಥ 
ಸಂಬಂಧವನ್ನು ಹೊಂದುವುದರವರೆಗೆ. ಅವರ ಕೆಲಸದ 
ಗುಣಮಟ್ಟ. ಅವರ ಬೋಧನೆಯ ಪರಿಣಾಮಕಾರಿತ್ತ ಹಾಗೂ 
ಕಲಕೆಯ ವಾತಾವರಣ ಮತ್ತು ಕಅಲಯುವವರ ಸಾಧನೆಗಳಗೆ 
ಅವರು ನೀಡಬಲ್ಲ 'ಮೌಲ್ಯವರ್ಧನೆ'ಗಳ (value addition) ಬಗ್ಗೆ 
ಶಿಕ್ಷಕರಿಗೆ ಇರುವ ದೃಷ್ಟಿಕೋನ ಕೂಡ ಅವರ ಕೆಲಸದಲ್ಲನ 
ಸಂತೃಪ್ತಿ ಹಾಗೂ ಯೋಗಕ್ಷೇಮದ ಭಾವನೆಗಳಗೆ ಪ್ರಷ್ಠವಾದ 
ನೆರವನ್ನೀಯುತ್ತವೆ. 


ವೈಯಕ್ತಿಕ ಹಾಗೂ 
ವೃತ್ತಿಪರ ಗುರಿಗಳನ್ನು 
ಸಾಧಿಸುವುದು 


ವೃತ್ತಿ ಬದುಕಿನಲ್ಲಿ 
ಸಮತೋಲನ 


ಸಮುದಾಯದಲ್ಲ ಒಂದಾಗುವುದು 


ಚಿತ್ರ 1. ಶಿಕ್ಷಕರ ಯೋಗಕ್ಷೇಮದ ವೈಯಕ್ತಿಕ, ಸಾಮಾಜಿಕ ಮತ್ತು ಪರಿಸರದ ಆಯಾಮಗಳು 


ಯೋಗಕ್ಷೇಮಕ್ಕೆ ಬಲ ತುಂಬುವ 
ಭಾವನಾತ್ಮಕ ಸಾಮರ್ಥ್ಯಗಳು 


ಸಮಾಜೋ- 


* ಶಿಕ್ಷಕರ ಸಮಾಜೋ-ಭಾವನಾತೃಕ ಕಅಕಾ ಒಕ್ಕೂಟವು 


(The Consortium for Socio-Emotional Learning 
CASEL, 2013) ಶಿಕ್ಷಕರು ಯೋಗಕ್ಷೇಮ ಹೊಂದಲು 


ಸಹಾಯಕವಾಗುವ ಹಾಗೂ ವಿದ್ಯಾರ್ಥಿಗಳ ಕಲಕಾ 


ಫಲಅತಾಂಶಗಳ ಮೇಲೆ ಪ್ರಭಾವ ಬೀರುವ ಐದು 
ಸಮಾಜೋ-ಭಾವನಾತ್ಮಕ ಸಾಮರ್ಥ್ಯಗಳನ್ನು 
ಪಟ್ಟಮಾಡುತ್ತದೆ. 

* ಪ್ಪ-ಪಜ್ಞೆ: ಶ್ವ-ಪಜ್ಞೆ ಹೊಂದುವುದು ಎಂದರೆ ತಮ್ಮ 


ಗುರಿಗಳು. ಮೌಲ್ಯಗಳು. ಶಕ್ತಿ ಹಾಗೂ 
ಮಿತಿಗಳನ್ನು ಅರ್ಥಮಾಡಿಕೊಳ್ಳುವುದು. ಇದು ಮನಸ್ಸಿನಲ್ಲಿ 
ಒಂದು ಧನಾತ್ಮಕ ಸ್ಥಿತಿಯನ್ನು ಬೆಳೆಸಿಕೊಳ್ಳಲು ಸಹಾಯ 
ಮಾಡುತ್ತದೆ. 


*  ಪ್ರ-ನಿರ್ವಹಣಿ: ತಮ್ಮ ಯೋಚನೆಗಳು. ಭಾವನೆಗಳು ಮತ್ತು 
ವರ್ತನೆಗಳನ್ನು ನಿರ್ವಹಿಸುವ ಸಾಮರ್ಥ್ಯ; ಇದು 


ಒತ್ತಡವನ್ನು ನಿರ್ವಹಿಸಲು. ವಾಸ್ತವಿಕ ಗುರಿಗಳನ್ನಿಟ್ಟು- 
ಕೊಳ್ಳಲು ಮತ್ತು ಅಗತ್ಯ ಜದ್ದಾಗ ಅವುಗಳಗೆ 
ಹೊಂದಿಕೊಳ್ಳಲು ಅನುಕೂಲ ಮಾಡಿಕೊಡುತ್ತದೆ. 


* ಸಾಮಾಜಕ-ಪುಜ್ಞೆ: ಸಾಮಾಜಕ ಪ್ರಜ್ಞೆಯನ್ನು ಹೊಂದುವುದು 
ಎಂದರೆ ಸಾಮಾಜಕ ರೀತಿನೀತಿಗಳನ್ನು ಮತ್ತು 
ನಿರೀಕ್ಷೆಗಳನ್ನು ಅರಿತುಕೊಳ್ಳುವುದು. ಈ ಅರಿವು ಒಬ್ಬ ವ್ಯಕ್ತಿಗೆ 
ಇತರರ  ಸಮಾಜೋ-ಭಾವನಾತ್ಮಕ ಅಗತ್ಯಗಳನ್ನು 
ಗ್ರಹಿಸಲು ಮತ್ತು ಅವರನ್ನು ಪರಾನುಭೂತಿಯುಂದ, 
ಕರುಣೆಯಿಂದ ಕಾಣಲು ಸಹಕರಿಸುತ್ತದೆ. ಬೇರೆಲ್ಲರಿಗಿಂತ 
ತಮ್ಮ ವಿದ್ಯಾರ್ಥಿಗಳ ವೈವಿಧ್ಯಮಯ ಅಗತ್ಯಗಳನ್ನು 
ಅರ್ಥಮಾಡಿಕೊಂಡು, ಸಂಪನ್ಮೂಲಗಳನ್ನು ಗುರುತಿಸಿ, 
ಅವರು ವ್ಯಾಪಕ ಶಾಲಾ ಸಮುದಾಯದ ಬೆಂಬಲವನ್ನು 


ಗಳಸಿಕೊಳ್ಳುವಂತೆ ನೋಡಿಕೊಳ್ಳಲು ಬೇರೆಲ್ಲರಿಗಿಂತ 
ಶಿಕ್ಷಕರಿಗೆ ಹೆಚ್ಚು ಸಾಧ್ಯತೆ ಇದೆ. 
* ಸಂಬಂಧಗಳನ್ನು ಬೆಳೆಸಿಕೊಳ್ಳುವುದು: ಒಂದು 


ಸೌಹಾರ್ದಯುತವಾದ, ಪ್ರೋತ್ಸಾಹದಾಯಕ ವೃತ್ತಿ 


Ky 


ಸಂಸ್ಕೃತಿಯನ್ನು ನಿರ್ಮಿಸಲು ವಿದ್ಯಾರ್ಥಿಗಳು ಮತ್ತು ಆದರೂ, ಸಾಕಷ್ಟು ಸಮಾಜೋ-ಭಾವನಾತ್ಯಕ ಸಾಮರ್ಥ್ಯ- 
ಸಹೋದ್ಯೋಗಿಗಳ ಜೊತೆ ಗಟ್ಟಯಾದ ಹಾಗೂ ಗಳನ್ನು ಹೊಂದಿರುವಂತಹ ಶಿಕ್ಷಕರು ಕೂಡ ತಮ್ಮ ನಿಯಂತ್ರಣ 
ವಿಶ್ವಾಪಪೂರ್ವಕ ಸಂಬಂಧವನ್ನು ಬೆಳೆಸಿಕೊಳ್ಳುವುದು ಮೀರಿದ ಮತ್ತು ಬಾಹ್ಯ ಪರಿಸರದ ಹಲವು ಕಾರಣಗಳಂ೦ದ ಒತ್ತಡ 
ಅವಶ್ಯಕವಾಗಿದೆ. ಸಕ್ರಿಯವಾಗಿ ಕೇಆಸಿಕೊಳ್ಳುವ, ಸ್ಪಷ್ಟವಾಗಿ ಬಳಲಕೆಗೆ ಒಳಗಾಗುವ ಅಪಾಯ ಇರಬಹುದು. ಅತಿ ಉತ್ಪಾಹ 
ಸಂವಹನ ಮಾಡುವ ಹಾಗೂ ಬಂಧುತ್ವವನ್ನು ಹಾಗೂ ಸಪ್ಪಯಂ-ಪ್ರೇರಣೆಯುಳ್ಳ ಶಿಕ್ಷಕರಿಗಂತೂ. ಬಾಹ್ಯ 
ಅನುಭವಿಸುವ ಸಾಮರ್ಥ್ಯವು ಒಂದು ಸಮುದಾಯಕ್ಕೆ ಕಾರಣಗಳಂ೦ಂದಾಗಿ ತಮ್ಮ ಗುರಿಯನ್ನು ಸಾಧಿಲಾಗದೆ ಹೋದ 
ಸೇರಿದಂತಹ ಭಾವನೆಯನ್ನು ಅನುಭವಿಸಲು ಅನುವು ಸಂದರ್ಭಗಳಲ್ಲ ಹತಾಶೆ ಹಾಗೂ ಒತ್ತಡಕ್ಕೆ ಒಳಗಾಗುವ 
ಮಾಡಿಕೊಡುತ್ತದೆ. ಅದು ಪರಸ್ಪರ ಸಹಕಾರ ಮತ್ತು ಅಪಾಯ ಸ್ವಲ್ಲ ಹೆಚ್ಚೇ ಎನ್ನಬಹುದು. ಉದಾಹರಣೆಗೆ, ವರ್ತನೆಗೆ 


ಭನ್ನಾಭಿಪ್ರಾಯಗಳನ್ನು ಸೌಹಾದ್ದಯುತವಾಗಿ ಬಗೆಹರಿಸಿ- ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು 
ಕೊಳ್ಳುವುದರೊಂದಿಗೆ ಎಲ್ಲರೂ ಸುರಕ್ಷತೆ, ಕಾಳಜಯನ್ನು ಸಹೋದ್ಯೋಗಿಗಳು ಮತ್ತು ಶಾಲಾ ಮುಖ್ಯುಸ್ಸರ ಸಹಕಾರ 
ಪಡೆಯಲು ಕೂಡ ಸಹಕಾರಿಯಾಗಿದೆ. ಬೇಕಾಗುತ್ತದೆ. ಅದರೊಂದಿಗೆ, ಭನ್ನಾಭಿಪ್ರಾಯಗಳಗೆ 
ಸೌಹಾರ್ದಯುತವಾದ ಪರಿಹಾರಗಳನ್ನು ಕಂಡುಕೊಳ್ಳುವ 

* ಜವಾಬ್ದಾರಿಯುತ ನಿರ್ಣಯ ತೆಗೆದುಕೊಳ್ಳುವುದು: ಪ್ರಕ್ರಿಯೆಗಳ ಮತ್ತು ಪರಸ್ಪರ ಹಂಚಿಕೊಂಡು ಸಂಘರ್ಷಗಳನ್ನು 


ತಮ್ಮನ್ನು ತಾವೇ ಅರಿತುಕೊಳ್ಳುವುದು ಅಗತ್ಯವಿದ್ದಾಗ ಪರಿಹರಿಸಲು ಧನಾತ್ಮಕ ಶಿಸ್ಲುಪಾಲನಾ ಕ್ರಮಗಳ 
ನಿಣ೯ಯಗಳನ್ನು ತೆಗೆದುಕೊಳ್ಳಲು ಆತ್ಮವಿಶ್ವಾಸ ಸಾಮೂಹಿಕವಾದ ಒಂದು ಪರಿಸರ ವ್ಯವಸ್ಥೆಯ ಅಗತ್ಯವಿರುತ್ತದೆ. 
ಕೊಡುತ್ತದೆ. ಅದರಲ್ಲೂ ವಿಶೇಷವಾಗಿ ಶಿಕ್ಷಕರು. ತಮ್ಮ ವೃತ್ತಿ ಇವುಗಳ ಅನುಪಸ್ಥಿತಿಯಲ್ಲ ಶಿಕ್ಷಕರಿಗೆ ಭಾವನಾತ್ಮಕ ಬಳಲಕೆ 
ದಿನವೊಂದರಲ್ಲ ಮಕ್ಕಳನ್ನು ಎಲ್ಲ ಕೂರಿಸಬೇಕು. ಹೇಗೆ (emotional exhaustion) ಹಾಗೂ ಹತಾಶರಾಗುವಂತಹ 
ಗುಂಪು ಮಾಡಬೇಕು ಎಂಬುದನ್ನು ನಿರ್ಧರಿಸುವುದು, ಸಾಧ್ಯತೆಗಳು ಹೆಚ್ಚಿರುತ್ತವೆ. ಅವರ ಯೋಗಕ್ಷೇಮಕ್ಕೆ 
ಸೂಕ್ತ ಕಅಸುವ-ಕಅಯುವ ಹಾಗೂ ಮೌಲ್ಯಮಾಪನದ ಬಂದೊದಗುವ ಮತ್ತೊಂದು ಅಪಾಯ ಎಂದರೆ ಮೇಅನವರಿಂದ 
ಕಾರ್ಯತಂತ್ರಗಳನ್ನು ಆರಿಸಿಕೊಳ್ಳುವುದರಿಂದ ಹಿಡಿದು ಪಠ್ಯಕ್ರಮವನ್ನು ಪೂರ್ಣಗೊಳಸಲು ಮತ್ತು ಇತರ ಆಡಳತಾತೃಕ 
ವಿದ್ಯಾರ್ಥಿಗಳು ಪ್ರಗತಿ ಹೊಂದಲು ಸಾಧ್ಯವಾಗುವಂತೆ ಕೆಲಸಗಳನ್ನು ಮಾಡಲು ಬರುವಂತಹ ಆದೇಶಗಳದ್ದು. ಇವು 
ನಿರ್ದಿಷ್ಟವಾದ ಹಿಮ್ಯಾಹಿತಿ ನೀಡಿ ಬೆಂಬಲ ಶಿಕ್ಷಕರ ಸಮಯವನ್ನು ಹಾಳುಮಾಡುವುದಲ್ಲದೆ ಅವರ ವೃತ್ತಿಪರ 
ಒದಗಿಸುವುದರವರೆಗೆ ಚೆನ್ನಾಗಿ ತಿಆದು ನಿರ್ಣಯ ಗುರಿಗಳನ್ನು ಪೂರ್ಣಗೊಳಸಲು ಅಡ್ಡಿಪಡಿಸುತ್ತವೆ. ಇನ್ನು ಅವರ 
ಮಾಡಬೇಕಾಗಿ ಬರುತ್ತದೆ. ಶಾಲೆಯಲ್ಲನ ವೃತ್ತಿಪರ ಸಂಸ್ಕೃತಿಯು ಶಾಲೆಯ ಒಳಗೆ ಅಥವಾ 
ಹೊರಗೆ ತಮಗೆ ಪೂರಕ ಬೆಂಬಲ ನೀಡುವಂತಹ ಯಾವುದೇ 
ತಮ್ಮ ಆರೈಕೆಯೊಳಗೆ ಬರುವವರ ಯೋಗಕ್ಷೇಮವನ್ನು ಗಣನೆಗೆ ರೀತಿಯ ಕಅಕಾ ಸಮುದಾಯಗಳನ್ನು ಸೃಷ್ಟಿಸಿಕೊಳ್ಳಲು 
ತೆಗೆದುಕೊಂಡು. ನ್ಯಾಯಯುತವಾದ, ನಿಷ್ಪಕ್ಷಪಾತವಾದ ಅನುಕೂಲಕರವಾಗದೆ ಹೋದರಂತೂ ಈ ಸಮಸ್ಯೆ 
ಆಯ್ದೆಗಳನ್ನು ಜಾಗರೂಕವಾಗಿ ಮಾಡಬೇಕಾಗುತ್ತದೆ. ದುಪ್ಪಬ್ದಾಗಿಬಡುತ್ತದೆ. 


ಶಿಕ್ಷಕರ ಯೋಗಕ್ಷೇಮದ ಪೋಷಣೆ 


ಯೋಗಕ್ಷೇಮದ ಪೋಷಣಿ ಎನ್ನುವುದು ಶಿಕ್ಷಕರು ಮತ್ತು 
ಶಾಲೆಯ ಮುಖ್ಯುಷ್ಥರು ಇಬ್ಬರಿಗೂ ಸೇರಿದ ಜವಾಬ್ದಾರಿಯಾಗಿದೆ. 
ಶಿಕ್ಷಕರು ತಮ್ಮ ಯೋಗಕ್ಷೇಮಕ್ಕೆ ಎಡೆ ಮಾಡುವಂತೆ 
ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟನಲ್ಲ ಕೆಲಸ 
ಮಾಡುವಾಗ ಶಾಲೆಯ ಮುಖ್ಯಸ್ಥರೂ, ಶಿಕ್ಷಕರಿಗೆ ಸ್ವಾಯತ್ತತೆ 
ಹೊಂದಲು. ಅವರ ವೃತ್ತಿಪರ ಬೆಳವಣಿಗೆಗೆ ಬೇಕಾಗುವ 
ಅವಕಾಶಗಳನ್ನು ಮತ್ತು ವಿದ್ಯಾರ್ಥಿಗಳು ಹಾಗೂ 
ಸಹೋದ್ಯೋಗಿಗಳ ನಡುವೆ ವಿಶ್ವಾಪಪೂರ್ವಕ ಸಂಬಂಧಗಳನ್ನು 
ಹೊಂದಲು ಸಾಧ್ಯತೆಯುಳ್ಳ ಶಾಲಾ ವಾತಾವರಣವನ್ನು 
ಸೃಷ್ಟಿಸಿಕೊಡಲು ಬದ್ಧರಾಗಿರಬೇಕು. ಅಂಥ ಒಂದು ಸಂಸ್ಕೃತಿಯು 
ಸಮಭಾಗಿತ್ವವುಳ್ಳ ಮುಂದಾಳತ್ವ. ಎರಡೂ ಐಬದಿಯುಂದ 
ನಡೆಯುವ ಸ್ಪಷ್ಟವಾದ. ಪಾರದರ್ಶಕ ಸಂವಹನ ಮತ್ತು 
ಸಾಮೂಹಿಕ ನಿರ್ಣಯ ತೆಗೆದುಕೊಳ್ಳುವಲ್ಲ ಪ್ರತಿಬಂಬತ- 
ಚಿತ್ರ 2. ಯೋಗಕ್ಷೇಮಕ್ಕೆ ಬಲ ತುಂಬುವ ಸಮಾಜೋ-ಭಾವನಾತ್ಮಕ ಗೊಳ್ಳುತ್ತದೆ. ಶಿಕ್ಷಕರು ತಮಗೋಸ್ಥರ ಏನು ಮಾಡಬಹುದು: 
ಸಾಮರ್ಥ್ಯಗಳು (CASEL, 2013) 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 [0) 


ಸ್ವ-ಆರೈಕೆಗೋಸ್ಸರ ಒಂದು ಪ್ವ್ಪಂತ ಸಮಯವನ್ನು 
ಮಾಡಿಕೊಳ್ಳುವುದು: ಶಿಕ್ಷಕರು ಇದನ್ನು ಪ್ರತಿ ದಿನ ತಪ್ಪದೆ 
ಮಾಡಬೇಕು. ಶಿಕ್ಷಕರಿಗೆ 'ಒಳ್ಳೆಯ-ಭಾವನೆ' ಕೊಡುವಂತಹ 
ಕೆಲವು ದಿನಚರಿಗಳೆಂದರೆ: ದೈಹಿಕ ವ್ಯಾಯಾಮಕ್ಕಾಗಿ 
ಸಮಯ ವಿನಿಯೋಗಿಸುವುದು, ಹವ್ಯಾಸವೊಂದನ್ನು 
ಬೆಳೆಸಿಕೊಳ್ಳುವುದು. ಧ್ಯಾನ, ಅಥವಾ ಅವರಿಗೆ ಆತ್ಕೀಯ- 
ವಾಗಿರುವವರೊಂದಿಗೆ ಮಾತನಾಡುವಂತಹ ಸರಳ 
ಕೆಲಸವಾದರೂ ಸರಿ. 


ವೃತ್ತಿಪರ ಬೆಳವಣಿಗೆಗಾಗಿ ಪ್ರಲ್ಪ ಸಮಯ ಮೀಸಲಅಡುವುದು: 
ಶಿಕ್ಷಣದ ಇತ್ತೀಚಿನ ಬೆಳವಣಿಗೆಗಳ ಬಧ್ಣೆ ಓದಿಕೊಂಡು ತಮ್ಮ 
ಸಹೋದ್ಯೋಗಿಗಳೊಂದಿಗೆ ಚರ್ಚಿಸುವ, ತಮ್ಮ ಶಿಕ್ಷಣ 
ಕ್ರಮದ ಬಣ್ದೆ ಪರ್ಯಾಲೋಚನೆ ಮಾಡಿ ಅದರಲ್ಲ ಹೊಸ 
ವಿಚಾರಗಳನ್ನು ಅಳವಡಿಸಿಕೊಳ್ಳುವ ಶಿಕ್ಷಕರು ತಮ್ಮ 
ಆತ್ಕವಿಶ್ವಾಸಪ ಮತ್ತು ಸ್ವಾಭಿಮಾನದಲ್ಲ ಪ್ರಗತಿಯನ್ನು 
ದಾಬಲಅಸಿದ ಉದಾಹರಣೆಯುದೆ. ಅಂಥ ಶಿಕ್ಷಕರು ತಮ್ಮ 
ವೃತ್ತಿಪರ ಆಚರಣಿಗಕಳು ಪರಿಣಾಮಕಾರಿ ಹಾಗೂ 
ಯಶಸ್ಷಿಯಾಗಿವೆ ಎಂಬ ಭಾವನೆಯನ್ನು ಅನುಭವಿಸು- 
ವುದಲ್ಲದೆ ಹೆಚ್ಚನ ಮಟ್ಟದ ವೃತ್ತಿಪರತೆಯನ್ನು ಸಾಧನೆ 
ಮಾಡಿದ ತೃಪ್ತಿಯನ್ನೂ ಅನುಭವಿಸುತ್ತಾರೆ. 


ಶಾಲೆಯ ಹೊರಗೂ ವಿದ್ಯಾರ್ಥಿಗಳು, ಸಹೋದ್ಯೋಗಿಗಳು. 
ಇತರ ಸಿಬ್ಣಂದಿಗಳು ಮತ್ತು ವೃತ್ತಿಪರರೊಡನೆ ಸಂಪಕ್ಕ£- 
ವನ್ನಿಟ್ಲುಕೊಂಡು ಸಂಬಂಧಗಳನ್ನು ಬೆಳೆಸಿಕೊಳ್ಳುವುದು: 
ಶಿಕ್ಷಕರು ವಿದ್ಯಾರ್ಥಿಗಳೊಡನೆ ಏರ್ಪಡುವ ಆರೋಗ್ಯಕರ 


af }.: 


ಶೇ 


ಸಾಮರಸ್ಯತೆ, ವಿಶ್ವಾಸಪೂರ್ಣ 
ಸಂಬಂಧಗಳು. ಒಳಗೊಂಡಿರುವ 
ಮತ್ತು ಸುರಕ್ಷತೆಯ ಪಜ್ಞೆ 


ಚಿತ್ರ 3. ಶಿಕ್ಷಕರ ಯೋಗಕ್ಷೇಮವನ್ನು ಪೋಷಿಸುವುದು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


ವೈಯಕ್ತಿಕ ಹಾಗೂ ವೃತ್ತಿಪರ 
ಬೆಳವಣಿಗೆಗಾಗಿ ಸಹಕಾರಯುಕ್ತ 
ವೃತ್ತಿ ಸಂಸ್ಕೃತಿ 


ಸಂಬಂಧ ತರಗತಿ ನಿರ್ವಹಣೆಯನ್ನು. ಬೋಧನೆಯ 
ಒತ್ತಡವನ್ನು ಹಗುರವಾಗಿಸುತ್ತದೆ ಎಂಬುದು ಶಿಕ್ಷಕರ ಬಜತ 
ಅಭಿಪ್ರಾಯವಾಗಿದೆ. ಇದೇ ರೀತಿ ಸಹೋದ್ಯೋಗಿಗಳ 
ಜೊತೆಗಿನ ಸ್ನೇಹಪರ ಸಂಬಂಧಗಳು ಅವರ ಸಹಭಾಗಿತ್ವದ 
ಕೆಲಸವನ್ನು ಹಗುರಗೊಳಸುವುದಲ್ಲದೆ ಅದನ್ನು ಹೆಚ್ಚು 
ಆನಂದದಾಯಕವೂ, ಮನೋರಂಜಕವಾಗಿಯೂ 
ಮಾಡುತ್ತವೆ. 


ಶಾಲಾ ಮುಖ್ಯಸ್ಥರು ಮಾಡಬಹುದನ್‌: ಎಲ್ಲರನ್ನೂ 
ಗೌರವದಿಂದ ಕಾಣುವುದು 

ಪ್ರತಿ ಶಿಕ್ಷಕರಿಗೂ ತಮ್ಮ ಅಭಪ್ರಾಯವನ್ನು ಧ್ಹನಿಸಲು 
ಅನುವು ಮಾಡಿಕೊಡುವುದು ಮತ್ತು ನಿರ್ಣಯ 
ತೆಗೆದುಕೊಳ್ಳುವಲ್ಲ ಅವರನ್ನು ತೊಡಗಿಸಿಕೊಳ್ಳುವುದು 
ಸ್ತಾಯತ್ತತೆಯನ್ನು ಒದಗಿಸಿಕೊಡುವುದು 

ಶಿಕ್ಷಕರ ಸಮಸ್ಯೆಗಳನ್ನು ಚರ್ಚಿಸಲು ಒಂದು ಸುರಕ್ಷಿತ 
ಅವಕಾಶವನ್ನು ಸೃಷ್ಟಿಸಿ ಪರಿಹಾರ ಕಂಡುಹಿಡಿಯುವುದು 
ಆಗ ಅವರು ಸಮಸ್ಯೆಗಳನ್ನು ಹಂಚಿಕೊಳ್ಳಲು, ಕಲಅಯಲು 
ಮತ್ತು ಜೊತೆಯಾಗಿ ಬೆಳೆಯಲು ಸಾಧ್ಯವಾಗುತ್ತದೆ. 
ಶಿಕ್ಷರಲ್ಲರುವ ಬೋಧನೇತರ ಪ್ರತಿಭೆಗಳನ್ನು ಪ್ರದರ್ಶಿಸಲು 
ಅವಕಾಶಗಳನ್ನು ಯೋಜಸುವುದು. ಇಂಥ 
ಕಾರ್ಯಕ್ರಮಗಳು ಶಿಕ್ಷಕರು ಮನ್ನಣಿಯನ್ನು, 
ಮೆಚ್ಚುಗೆಯನ್ನು ಅನುಭವಿಸಲು ಮತ್ತು ಒಬ್ಬರು 
ಇನ್ನೊಬ್ಬರೊಡನೆ ಒಳ್ಳೆಯ ಬಾಂಧವ್ಯ ಹೊಂದಲು ಅಸಂಖ್ಯು 
ಅವಕಾಶಗಳನ್ನು ಸೃಷ್ಟಿಸುವುದಲ್ಲದೆ ಸಮುದಾಯದೊಡನೆ 
ಒಂದಾದ ಭಾವನೆಯನ್ನು ಹುಟ್ಟುಹಾಕುತ್ತವೆ. 


ನಿರ೯ಯ ತೆಗೆದುಕೊಳ್ಳಲು 
ಹಾಗೂ ಸ್ವಾಯತ್ತತೆಯನ್ನು 
ಅನುಭವಿಸಲು ಅವಕಾಶಗಳು 


'ಸಂತೋಷಭರಿತ' ಶಾಲೆಯ ಮೂರು ಆಚರಣೆಗಳು 


ಅದ್ವೆತ್‌ ಪ್ರತಿಷ್ಠಾನವು 2೦17ರಲ್ಲ ಹೈದ್ರಾಬಾದನ್‌ ಇಕ್ಲಾಅಯಾ 
ಇಂಟರ್‌ನ್ಯಾಷನಲ್‌ ಸ್ಲೂಲ್‌ ಅನ್ನು (1qbalia International 


School- IS) ಅದರ ಪರಿವರ್ತನ ಅಚರಣಿಗಳಗಾಗಿ 
ಗುರುತಿಪಿತು. ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ 
ಯೋಗಕ್ಷೇಮವನ್ನು ಪೋಷಿಸುವಂತಹ ಪರಿಸರವನ್ನು 


ಸೃಷ್ಟಿಸುವತ್ತ ಹಾಗೂ ಒಂದು ಸಂತೋಷಭರಿತ ಶಾಲಾ 
ಸಂಸ್ಕೃತಿಯನ್ನು (happy school culture) ನಿಮಿೀಸುವತ್ತ ಈ 
ಕೆಳಕಂಡ ಆಚರಣಿಗಳು ಮುಖ್ಯ ಪಾತ್ರ ವಹಿಸಿದ್ದವು. 


1 ಶಿಕ್ಷಕರ ಮುಕ್ತ ಮಾತುಕತೆ (Teachers’ circle time) 


ಪ್ರತಿ ಶನಿವಾರದಂದು, ಬೆಳಗಿನ ಅವಧಿಯನ್ನು ವಿದ್ಯಾರ್ಥಿಗಳು 
ನಡೆಸಿಕೊಂಡು ಹೋಗುವ ಸಮಯದಲ, ಶಿಕ್ಷಕರು ಒಂದು 
ಸಭಾಂಗಣದ ಮುಕ್ತ ಮಾತುಕತೆಗೆಂದು ಸೇರುತ್ತಾರೆ. ಅಲ್ಲ 
ಪ್ರತಿಯೊಬ್ಬರೂ ತಮ್ಮನ್ನು ಧನಾತ್ಕಕವಾಗಿ ಪ್ರಭಾವಿಸಿದ ಒಂದು 
ಅನುಭವವನ್ನು ಹಂಚಿಕೊಳ್ಳುತ್ತಾರೆ. ಮೊದಮೊದಲಗೆ, ಈ 
ಆಚರಣೆಯನ್ನು ಶುರು ಮಾಡಿದ ಸಮಯದಲ್ಪ, ಶಿಕ್ಷಕರು 
ತಡಕಾಡುತ್ತಿದ್ದರು- ನಮ್ಮ ಮನಸ್ಸು ಅಹಿತಕರ ಘಟನೆಗಳ 
ಕಡೆಗೇ ವಾಲುವುದು ಸಹಜ. ಪ್ಪಲ್ಲ ಸಮಯದ ನಂತರ. 
ಸಂಭಾಷಣೆಗಳು ಸರಾಗವಾಗಿ ಹರಿಯತೊಡಗಿದವು, ಹಾಗೂ 
ಶಿಕ್ಷಕರು ಹೇಗೆ ತಾವು ಕ್ರಮೇಣವಾಗಿ ತಮ್ಮ ಸುತ್ತ ನಡೆಯುವ 
ಧನಾತ್ಮಕ ಘಟನೆಗಳನ್ನು ಗಣನೆಗೆ ತೆಗೆದುಕೊಳ್ಳಲು ಶುರು 
ಮಾಡಿ. ಅದನ್ನು ಯೋಚಿಸಿ. ಪದೇಪದೇ ಸವಿದರು. ಮತ್ತು ಹೇಗೆ 
ಈ ಅಭ್ಯಾಸವು ಅವರಿಗೆ ತಮ್ಮ ಬಗ್ಗೆ ಹಾಗೂ ಸುತ್ತಮುತ್ತಅನವರ 
ಬಗ್ಗೆ ಒಳ್ಳೆಯ ಭಾವನೆ ಹೊಂದಲು ಸಹಾಯ ಮಾಡಿತು 
ಎಂಬುದನ್ನು ವ್ಯಕ್ತಪಡಿಸಿದರು. ಈ ಆಚರಣೆಯು ಶಿಕ್ಷಕರಿಗೆ 
ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಸಹಾಯ 
ಮಾಡಿತು, ಸಂಬಂಧಗಳನ್ನು ಬೆಳೆಸಿಕೊಳ್ಳಲು ಅವಕಾಶಗಳನ್ನು 
ಸೃಷ್ಟಿಸಿ ಸ್ನೇಹಭಾವ ಹಾಗೂ ಎಲ್ಲರೊಡನೆ 
ಭಾವನೆಯನ್ನು ಬೆಳೆಸಿತು. 


ಒಂದಾದ 


2. ತ-ಎಸ್‌ ಸಭೆ' (ವಿಷಯವಸ್ಸು. ಸ್ರ-ಕಲಕೆ ಮತ್ತು ಸಾಮಾಜಕ 
ಕಲಕೆ) 


3. ವಾರಕ್ಕೊಂದು ಸಲ. ಎಲ್ಲ ವಿಷಯಗಳ ಶಿಕ್ಷಕರು ತಮ್ಯ 
ಕ್ಯಾಲೆಂಡರಿನಲ್ಲ ಮೊದಲೇ  ಯೋಜಸಿಕೊಂಡಂತೆ ೨೦ 
ನಿಮಿಷಗಳ (ಎರಡು ಅವಧಿಯ) ಕಾಲ ಒಂದೆಡೆ ಸೇರುತ್ತಿದ್ದರು. 
ಅದರ ಉದ್ದೇಶ ತಮಗೆ ಸಹಾಯ ಮಾಡಿದ ಯಾವುದೇ 
ತರಗತಿಯ ಕಾರ್ಯತಂತ್ರ ಅಥವಾ ತಾವು ಎದುರಿಸಬೇಕಾಗಿ 
ಬಂದ ಯಾವುದೇ ಸವಾಲುಗಳ ಬಧ್ದೆ ಚರ್ಚಿಸುವುದು ಮತ್ತು 
ಇಡೀ ತಂಡ ಆ ಸಮಸ್ಯೆಗೆ ಸೂಕ್ತ ಪರಿಹಾರ ನೀಡಲು 
ಯತ್ನಿಸುವುದು. ಇದು ಶಿಕ್ಷಕರಿಗೆ ತಮ್ಮ ಸವಾಲುಗಳನ್ನು 
ಚರ್ಚಿಸಲು, ಸಹಾಯ ನಿರೀಕ್ಷಿಸಲು ಹಾಗೂ ತಮ್ಮ ದೈನಂದಿನ 
ಸಮಸ್ಯೆಗಳಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗುವಂತಹ 


ಒಂದು ಸುರಕ್ಷಿತ ವಲಯವನ್ನು ಸೃಷ್ಟಿಸಿಕೊಟ್ಟತು. ಇದು ಹಲವು 
ಶಿಕ್ಷಕರಿಗೆ ತಮ್ಮ ವೃತ್ತಿಪರ ಬೆಳವಣಿಗೆಗೆ ಬೇಕಾದ 
ವೇದಿಕೆಯೊಂದನ್ನು ಒದಗಿಸಿಕೊಟ್ಟು ಅವರಲ್ಲನ ಉತ್ತಮ 
ಅಂಶಗಳನ್ನು ಹೊರಗೆಳೆಯಲು ಪೂರಕವಾಯುತು. ಇದು 


ಶಾಲೆಯಲ್ಲ ಬೋಧನೆಯ ಪರಿಣಾಮಕಾರಿತ್ವವನ್ನು 
ಹೆಚ್ಚಿಸಿತಲ್ಲದೇ ಶಿಕ್ಷಕರು ಈ ಅವಕಾಶವನ್ನು ಬಳಸಿಕೊಂಡು 
ಪಾಠಗಳನ್ನು ಯೋಜಸಲು, ಸಂಪನ್ಮೂಲಗಳನ್ನು 


ಹಂಚಿಕೊಳ್ಳಲು. ತರಗತಿ ಕೋಣೆಯೊಳಗಿನ ರೂಢಿಗಳನ್ನು 
ಪರಿಶೀಅಸಿ ಅರ್ಥಪೂರ್ಣ ಹಿಮ್ಮಾಹಿತಿ ನೀಡಲು. ಕಅಯಲು 
ಸಾಧ್ಯವಾಗುವಂತಹ ಒಂದು ಸಹಕಾರಯುತ 
ಸಂಪ್ರದಾಯವನ್ನು ಸ್ಥಾಪಿಸುವಲ್ಲ ಕೂಡ ಮುಖ್ಯ ಪಾತ್ರ 
ವಹಿಸಿತು. ಈ ವ್ಯವಸ್ಥೆಯು ಶಾಲೆಯಲ್ಲ ಚಾಲ್ರಯಲ್ಲರುವ 
ವೃತ್ತಿಪರ ಬೆಳವಣಿಗೆಗೆ ಕಾರಣವಾಗುವಂತಹ ಶಕ್ಷ್ತಿಶಾಅ 
ಸಾಧನವಾಗುವುದರ ಜೊತೆಗೆ ಶಿಕ್ಷಕರಿಗೆ ಆದಷ್ಟೇ ಪ್ರಮಾಣದಲ್ಲಿ 
ವಿದ್ಯಾರ್ಥಿಗಳಗೂ ಅನುಕೂಲವಾಗುವಂತಹ ಕಲಕೆಯ 
ಪರಿಸರವನ್ನು ಸೃಷ್ಟಿಸಿತು. 


4. ಶಿಕ್ಷಕರ ಮುಂದಾಳತ್ವ 


ಶಿಕ್ಷಕ ಸಮುದಾಯವು ಬಹಳ ವೈವಿಧ್ಯಮಯವಾಗಿರುತ್ತದೆ. 
ಪ್ರತಿಯೊಬ್ಬ ಶಿಕ್ಷಕರಲ್ಲೂ ವಿಭಿನ್ನ ಕೌಶಲಗಳ ಸಂರ್ರಹವಿರುತ್ತದೆ. 
ಇವುಗಳಲ್ಲ ಕೆಲವು ಕೌಶಲಗಳು ಅವಕಾಶಗಳ 
ಕೊರತೆಯಿಂದಾಗಿ ಸಂಪೂರ್ಣವಾಗಿ ಬೆಳಕಗೆ ಬಂದಿರುವುದಿಲ್ಲ. 
'ಶಿಕ್ಷಕರ ಮುಂದಾಳತ್ತ' ವಿಧಾನವು ("Teacher-Leader’ 
approach) ಪ್ರತಿಯೊಬ್ಬರೂ ತಮ್ಮ ಕೌಶಲಗಳನ್ನು 
ಅತ್ಯುತ್ತಮವಾಗಿ ಹೊರತರಲು ದಾರಿ ಮಾಡಿಕೊಟ್ಟತು. ಹಾಗೂ 
ಬೆಂಬಲವುಳ್ಗ ಸಂಸ್ಕೃತಿಯಲ್ಲ. ಆತ್ಮವಿಶ್ವಾಸ ಕಡಿಮೆ ಇದ್ದವರು 
ಕೂಡ ಕ್ರಮೇಣ ತಮಗೆ ಇಷ್ಟವಾದ ಜವಾಬ್ದಾರಿಯನ್ನು 


ವಹಿಸಿಕೊಳ್ಳಲು ಮುಂದೆ ಬಂದು ಅದನ್ನು ಚೆನ್ನಾಗಿ 
ನಿಭಾಯಿಸಿದರು ಕೂಡ. ವಾರ್ಷಿಕ ಕಾರ್ಯಕ್ರಮಗಳ 
ಕ್ಯಾಲೆಂಡರನ್ನು  ಯೋಜಸುವಾಗ, ಶಿಕ್ಷಕರಿಗೆ ತಮಗೆ 
ಮುಂದಾಳತ್ವ ವಹಿಸಿಕೊಳ್ಳಲು ಸಾಧ್ಯವಾಗುವಂತಹ 
ಕಾರ್ಯಕ್ರಮಗಳನ್ನು ಆರಿಸಿಕೊಂಡು ತಮಗೆ ಬೇಕಾದ 


ಬೆಂಬಲದ ಗುಂಪನ್ನು ಕೂಡ ಆರಿಸಿಕೊಳ್ಳಲು ಸ್ವಾತಂತ್ರ್ಯವಿತ್ತು. 
ಲಭ್ಯವಿದ್ದ ಸಂಪನ್ಮೂಲಗಳನ್ನು ಬಳಸಿಕೊಂಡು, ಬರಬೇಕಾದ 
ಫಲಅತಾಂಶ ಬರುವಂತೆ ನೋಡಿಕೊಂಡು ಶಿಕ್ಷಕರಿಗೆ ಸರಿ 
ಕಂಡಂತೆ ಕಾರ್ಯಕ್ರಮವನ್ನು ಯೋಜಸಿ ನಡೆಸುವ ಸಂಪೂರ್ಣ 
ಸ್ತಾಯತ್ತತೆಯನ್ನು ಅವರಿಗೆ ಕೊಡಲಾಗಿತ್ತು. ಮೊದಲನೇ 
ವರ್ಷದ ಕೊನೆಯಲ್ಲ ಶಿಕ್ಷಕರು ಹೇಳದ ಮಾತುಗಳವು: 'ಇಂಥ 
ಸಾಮರ್ಥ್ಯ ನನ್ನಲ್ಲದೆ ಎಂದೇ ನನಗೆ ಗೊತ್ತಿರಅಲ್ಲ': "ಇದರಿಂದ 
ಕಾರ್ಯಕ್ರಮವನ್ನು ನನಗೆ ಬೇಕಾದ ರೀತಿಯಲ್ಲ ಯೋಜಸಿ 
ನಡೆಸಲಕ್ಕೆ ಬಹಳಷ್ಟು ಸಮಯ ಸಿಕ್ಕಂತಾಯುತು. ಈ ರೀತಿಯೇ 
ಮಾಡಬೇಕೆಂದು ನನಗೆ ಯಾವಾಗಿಂದಲೂ ಅನಿಸುತ್ತಿತ್ತು. ಆದರೆ 
ಎಷ್ಟೆಲ್ಲ ಕಾರ್ಯಕ್ರಮಗಳ ಜವಾಬ್ದಾರಿಯ ನಡುವೆ ನನಗೆ 
ಸಮಯವೇ ಸಿಗುತ್ತಿರಲಲ್ಲ'; 'ನಾನು ಈ ಹಿಂದೆ ಎಂದೂ 
ಕಾರ್ಯಕ್ರಮವೊಂದರ ನಿರೂಪಣೆ ಮಾಡಿರಲಲ್ಲ: ವಿದ್ಯಾರ್ಥಿಗಳು 


ಮತ್ತು ಪಾಲಕರು ನನ್ನ ಉಚ್ಚಾರಣೆಯ ಬಗ್ಗೆ ಹೊಗಳದಾಗ 
ಖುಷಿಯಾಯುತು. ನನಗಸ್ನಿಸುವ ಪ್ರಕಾರ ನಮ್ಮನ್ನು ನಾವು 
ಅತಿಯಾಗಿ ಮಿತಿಯೊಳಗೆ ಬಂಧಿಸಿಕೊಂಡು ಹೊಸದನ್ನು 
ಪ್ರಯತ್ನಿಸಲು ಹಿಂಜರಿಯುತ್ತೇವೆ. ನಾನೊಬ್ಬಳೇ ಆಗಿದ್ದಿದ್ದರೆ ಇದು 
ನನ್ನಿಂದ ಸಾಧ್ಯವಾಗುತ್ತಿರಅಲ್ಲ. ಬೆಂಬಲ ನೀಡುವ ಒಂದು 
ಗುಂಪು ನನ್ನು ಹಿಂದೆ ಇದ್ದುದರಿಂದ ಇದು ಸಾಧ್ಯವಾಯುತು.' 


ಶಾಲಾ ಸಂಸ್ಕೃತಿಯನ್ನು ಪರಿವರ್ತಿಸುವಂತಹ, ಶಿಕ್ಷಕರು ಮತ್ತು 
ವಿದ್ಯಾರ್ಥಿಗಳ ಯೋಗಕ್ಷೇಮವನ್ನು ದೃಢಪಡಿಸುವಂತಹ 
ನಿರ್ಣಾಯಕ ಆಚರಣೆಗಳ ಕೇಂದ್ರಭಾಗದಲ್ಲ. ತನ್ನ ತಂಡದಿಂದ 
ಅತ್ಯುತ್ತಮ ಫಅತಾಂಶ ತೆಗೆಯಲು ತನ್ನ ನೈಪುಣ್ಯತೆ ಮತ್ತು 
ಅಧಿಕಾರವನ್ನು ಸಂತೋಷದಿಂದ ಹಂಚಿಕೊಂಡ, ಒಬ್ಬ 
ಕರುಣಿಯುಳ್ಳ ಪರಾನುಭೂತಿಯುಳ್ಳ ಮುಖ್ಯಸ್ಥೆ ಇರುತ್ತಾರೆ. 


'ಸಂತೋಷಭರಿತ ಸಂಸ್ಕೃತಿಯನ್ನು! 
ಉಳಿಸಿಕೊಳ್ಳುವುದು 


ಯೋಗಕ್ಷೇಮ ಎನ್ನುವುದು ಒಂದು ಸಲ ಸಾಧಿಸಿದ ಮೇಲೆ 
ಹಾಗೆಯೇ  ಉಳದುಕೊಳ್ಳುವಂತಹ 'ಹಂತ'ವಲ್ಲ: ಅದು 
ವೈಯಕ್ತಿಕ ಅಥವಾ ವೃತ್ತಿಪರ ಬದುಕಿನಲ್ಲ ಮನಸ್ಸಿನ 
ಸಮಾಜೋ-ಭಾವನಾತೃಕ ಸ್ಥಿತಿಯ ಮೇಲಾಗುವ ಆಘಾತದಿಂದ 
ಹದಗೆಡಬಹುದು. ಶಿಕ್ಷಕರು ತಮ್ಮ ವೈಯಕ್ತಿಕ ಹಾಗೂ ವೃತ್ತಿಪರ 
ಸಾಧನೆಗಆ೦ದ ತೃಪ್ತಿ ಹೊಂದಿ ಸಂತೋಷದಿಂದ 
ಇರಖೇಕೆಂದಾದರೆ, ಕಾಲಕಾಲಕ್ಕೆ ಅವರ ಯೋಗಕ್ಷೇಮವನ್ನು 
ಪರೀಕ್ಷಿಸುವುದು ಹಾಗೂ ಅದರ ಮೂಲಕ ಒಲ್ಬಾರೆ 
ವ್ಯವಸ್ಥೆಯಲ್ಲೇ ಸೂಕ್ತ ಬದಲಾವಣಿಗಳನ್ನು ಮಾಡಿಕೊಳ್ಳುವುದು 
ಅತ್ಯಗತ್ಯ. 


ಶಾಲೆಯಲ್ಲ ಶಿಕ್ಷಕರ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು 
ಹಲವು ಮಾನ್ಯ ಹಾಗೂ ವಿಶ್ವಾಸಾರ್ಹ ವಿಧಾನಗಳು, ಸಾಧನಗಳು 
ಇವೆ: ಪಶ್ನಾವಳಗಳು. ಸಮೀಕ್ಷೆಗಳು. ಗುಂಪು ಚರ್ಚೆಗಳಂದ 
ಹಿಡಿದು ಅಗತ್ಯ ಚದ್ದರೆ  ಮುಖಾಮುಖಯಾಗಿ ಕೂತು 
ಮಾಡುವ ಸಂದರ್ಶನಗಳವರೆಗೆ ಇವೆ. ಈ ದತ್ತಾಂಶ ಸಂಗ್ರಹಣಾ 
ವಿಧಾನ ಏನೇ ಇರಲ, ಲಕ್ಷ್ಯ ಮಾತ್ರ  ಗಮನಿಸಬಲ್ಲ, 
ಯೋಗಕ್ಷೇಮದ ರಚನೆಗಳನ್ನು ನಿಜವಾಗಿ ಪ್ರತಿನಿಧಿಸಬಲ್ಲ 
ಮಾಹಿತಿಯ ಮೇಲೆಯೇ ಇರಬೇಕು. 


ಮೂರು ಮುಖ್ಯವಾದ ಪರಸ್ಪರ ಸಂಪರ್ಕವಿರುವ ಅಂಶಗಳನ್ನು 
ವೃತ್ತಿ-ಸಂಬಂಧಿತ ಯೋಗಕ್ಷೇಮದ ಮಾನ್ಯವಾದ ಕ್ರಮಗಳು 
ಎಂದು ಪರಿಗಣಿಸಲಾಗುತ್ತದೆ: 


* ವೃತ್ತಿಪರ ಪರಿಣಾಮಕಾರಿತ್ವ: ಒಳ್ಳೆಯ ಗುಣಮಟ್ಟದ 
ಯಶಸ್ವೀ ಬೋಧನೆ, ವೃತ್ತಿಪರ ಬಾಧ್ಯತೆಗಳನ್ನು 
ಪೂರೈಸುವುದು, ವೃತ್ತಿಪರ ಬೆಳವಣಿಗೆ. 


*  ವೃತ್ತಿ-ಸಂಬಂಧಿತ ಒತ್ತಡ: ಬೋಧನಾ ಭಾರದ ಒತ್ತಡ, 
ಆಡಳತಾತೃಕ ಹಾಗೂ ಇತರ ಕರ್ತವ್ಯಗಳು, ಶಾಲೆ 
ತಲುಪಲು ಪ್ರಯಾಣದ ಸಮಸ್ಯೆಗಳು. ವಿದ್ಯಾರ್ಥಿಗಳು 
ಅಥವಾ ಸಹೋದ್ಯೋಗಿಗಳ ಜೊತೆ ಹದಗೆಟ್ಟ 
ಸಂಬಂಧಗಳು. 


. ವಿದ್ಯಾರ್ಥಿಗಳು ಹಾಗೂ ಸಹೋದ್ಯೋಗಿಗಳ ಜೊತೆಗೆ 
ಇರುವ ಬಲವಾದ ಸಂಬಂಧಗಳಂ೦ದ ಹೊರಹೊಮ್ಮುವ 
ಎಲ್ಲರೊಳಗೊಂದಾಗಿ ಬೆರೆತ ಬಾಂಧವ್ಯದ ಭಾವನೆ. 


ಈ ಮೂರು ನಿಯತಾಂಕಗಳ ಮೇಲೆ ಶಿಕ್ಷಕರಿಗೆ ಇರುವ 
ದೃಷ್ಟಿಕೋನ ಮತ್ತು ಅಭಪ್ರಾಯಗಳ೦ದ ಮುಖ್ಯಸ್ನರಿಗೆ ಶಿಕ್ಷಕರ 
ಒಳ್ಳೆಯ ಯೋಗಕ್ಷೇಮದ ಸ್ಥಿತಿಯನ್ನು ಕಾಪಾಡಿಕೊಳ್ಳಲು 
ಬಹುಪಾಲು ವಿಶ್ವಾಸಾರ್ಹವಾದ ಕ್ರಮಗಳನ್ನು ರೂಪಿಸಲು 
ಸಹಾಯವಾಗುತ್ತದೆ. ಆದಾಗ್ಯೂ, ದತ್ತಾಂಶ ಸಂಗ್ರಹಣೆಗೆ 
ಶಿಕ್ಷಕರಿಂದ ಬರುವ ಪ್ರತಿಕ್ರಿಯೆಗಳು ಯಾವುದೇ ಅಡೆತಡೆಯುಲ್ಲದೆ 
ಸಹಜವಾಗಿ ಬರಬೇಕಾದರೆ ಸುರಕ್ಷಿತ ವಾತಾವರಣ ಹಾಗೂ ಸ್ರಷ್ಟ 
ಸಂವಹನವನ್ನು ಸೃಷ್ಟಿಸುವುದು ಪೂರ್ವಾಪೇಕ್ಷಿತ ಸಂಗತಿ 
ಎಂಬುದು ವಿದಿತ. ಹೀಗೆ ಪಡೆದುಕೊಂಡ ದತ್ತಾಂಶವನ್ನು 
ಅರ್ಥಪೂರ್ಣ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದರ ಜೊತೆಗೆ 
ನಿ೯ೀಯ ತೆಗೆದುಕೊಳ್ಳಲು ಅಆಧಾರವನ್ನಾಗಿ ಬಳಸಿ- 
ಕೊಳ್ಳಬಹುದು. ಇದಕ್ಕೆ ನಿರ್ದಿಷ್ಟವಾಗಿ ಉಪಯುಕ್ತವಾದ 
ಸಾಧನವೆಂದರೆ ನಿರ್ವಹಣಾ ವಿಜ್ಞಾನದಿಂದ (management 
science) ಎರವಲು ತೆಗೆದುಕೊಂಡ ಪುನರಾವರ್ತಿತ ಪಿಡಿಸಿಎ 
(ಯೋಜಸುವುದು - ಮಾಡುವುದು - ಪರಿಶೀಅಸುವುದು - 
ಕಾರ್ಯಗತಗೊಳಸುವುದು / Plan-Do-Check-Act = 
PDCA) ಆವರ್ತ ಚಕ್ರ. ಈ ಆವರ್ತ ಚಕ್ರವು ಸಂಸ್ಥೆಗಳಗೆ 
ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಸತತವಾಗಿ 
ಸುಧಾರಣೆಗಳನ್ನು ತರಲು ಸಹಾಯ ಮಾಡುತ್ತದೆ. ಶಾಲಾ 
ಮುಖ್ಯಸ್ಥರು ಪುರಾವೆ ಆಧಾರಿತ ಕಾರ್ಯಯೋಜನೆಗಳಗೋಸ್ಥರ 
ವಿಶ್ವಾಸಾರ್ಹ ದತ್ತಾಂಶವನ್ನು ಒಟ್ಟುಗೂಡಿಸಲು. ತಮ್ಮ 
ಕ್ರಮಗಳಂದಾದ ಪರಿಣಾಮವೇನು ಎಂದು ಸತತವಾಗಿ 
ಪರಿಶೀಅಸಲು ಮತ್ತು ಅಂದುಕೊಂಡ ಫಲಅತಾಂಶಗಳು ಬರದೇ 
ಹೋದಾಗ ಯೋಜನೆಗಳನ್ನು ಸರಿಹೊಂದಿಸುವುದು ಇವನ್ನೆಲ್ಲ 
ಮಾಡಬಲ್ಲರು. ಇದು ಅವರಿಗೆ ಶಿಕ್ಷಕರ ಯೋಗಕ್ಷೇಮಕ್ಕೆ 
ಅಪಾಯ ತಂದೊಡ್ಡುವಂತಹ ಅಂಶಗಳನ್ನು ಗುರುತಿಸಲು ಮತ್ತು 
ಎಲ್ಲರ ಯೋಗಕ್ಷೇಮವನ್ನು ಕಾಪಾಡುವ ಒಂದು 
ಸಂತೋಷಭರಿತ ವೃತ್ತಿ ಸಂಸ್ಕೃತಿಯನ್ನು ಬಲಪಡಿಸಲು 
ಬೇಕಾಗುವಂತಹ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದು- 
ಕೊಳ್ಳಲು ಸಹ ಸಹಾಯ ಮಾಡುತ್ತದೆ. 


ಯೋಜಸುವುದು 
ಯೋಗಕ್ಷೇಮವನ್ನು 


ಮುನ್ನೆಲೆಗೆ ತರುವುದು 


ಸತತವಾದ 
ಕಾರ್ಯಗತಗೊಳಸುವುದು ಸ 
ವು ಗ ಮಾಡುವುದು 
ಣಿ ಆ e 
ಮೌಲ್ಯಮಾಪನದಲ್ಲ ಕಂಡ Ma ಯೋಜನೆಯನ್ನು 
ಅಂಶಗಳನ್ನು ಬಳಸಿ ಯೋಜನೆಗಳನ್ನು a ಕಾರ್ಯರೂಪಕ್ಕಿಆಸುವುದು 
ಕ pk as. 
ಸ್ಥಿರಗೊಳಸುವುದು 


ಪರಿಶೀಅಸುವುದು 
ಯೋಜನೆ ಕಾರ್ಯಗತವಾಗಿದೆಯೇ ಎಂದು 


ತಿಆಯಲು ಯೋಗಕ್ಷೇಮವನ್ನು 
ಅಳೆಯುವುದು 


ಚಿತ್ರ 4. ಸಂತೋಷಭರಿತ ಕೆಲಸದ ಸಂಸ್ಕೃತಿಯನ್ನು ಸ್ಥಿರಗೊಳಿಸುವುದು 


ಅಡಿಟಿಪ್ಪಣಿ 


i Atriangular curriculum structure consisting of Subject Matter, Self-learning and Social Learning. 


ಪರಾಮರ್ಶನ 


Acton, R., & Glasgow, P. (2015). Teacher Wellbeing in Neoliberal Contexts: A Review of the Literature. Australian Journal of Teacher Education, 40(8). 
http://dx.doi.org/10.14221/ajte.2015v40n8.6 

Collie, R. J., Martin, A.J., & Frydenberg, E. (2017). Social and Emotional Learning: A Brief Overview and Issues Relevant to Australia and the Asia- 
Pacific. Social and Emotional Learning in Australia and the Asia-Pacific, 1-13. https://doi.org/10.1007/978-981-10-3394-0_1 

Collie, R. J., Shapka, J. D., Perry, N. E., & Martin, A. J. (2015). Teacher well-being: Exploring its components and a practice-oriented scale. Journal of 
Psychoeducational Assessment, 33(8), 744-756. Retrieved from https://journals.sagepub.com/doi/full/10.1177/0734282915587990. 


How to grow teacher wellbeing in your schools - Google Search. (n.d.). In how to grow teacher wellbeing in your schools 
- Google Search. https://www.google.com/search?q=how+to+grow+teacher+wellbeing+in+your+schools&rlz=1C1SQJL_ 
enIN987IN987&0q=Grow+teacher+wellbeing+&aqs=chrome.1.69i57j0i22i30i625j0i39015.7622j1j7 &sourceid=chrome&ie=UTF-8 


Jennings, P. A. (2011). Promoting teachers’ social and emotional competencies to support performance and reduce burnout. In A. Cohen &A. 
Honigsfeld (Eds.), Breaking the mold of pre-service and in-service teacher education: Innovative and successful practices for the 21st century (pp. 
133-143). Lanham, MD: Rowman & Littlefield. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


13 


ಜ್ಞೈರಿಯ ಸಲೀಂ ಅವರು ಬೆಂಗಳೂರಿನ ಅಜೀಂ ಪ್ರೇಮ್ನು ವಿಶ್ವವಿದ್ಯಾಲಯದ ಮುಂದುವರಿದ ಶಿಕ್ಷಣ ವಿಭಾಗದ (School of 
Continuing Education) ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. 2೦೦೨ರಿಂದ ಅವರು ಶಾಲಾ ಗುಣಮಟ್ಟ ಪರಿಶೀಲಕರಾಗಿದ್ದು. ISO 
21001-2018 ಪ್ರಮಾಣೀಕೃತ ಶಾಲಾ ಲೆಕ್ಕ ಪರಿಶೋಧಕರಾಗಿ ಕೂಡ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಇವರು ಭಾರತ ಹಾಗೂ ಮಧ್ಯಪ್ರಾಚ್ಯ 
ದೇಶಗಳಲ್ಪ್ಲನ ಶಾಲೆಗಳಲ್ಲ ಉತ್ತಮ ಕಲಕೆ ಹಾಗೂ ಉತ್ತಮ ಕಲಕಾರ್ಥಿಗಳಗೋಸ್ಥರ ಶಾಲಾ ಸಂಸ ತಿಯನ್ನು ಸುಧಾರಿಸುವ ನಿಟ್ಟನಲ್ಪ 
ವ್ಯಾಪಕವಾದ ಕೆಲಸ ಮಾಡಿದ್ದಾರೆ. ಇವರು ಶಿಕ್ಷಣ ವಿಭಾಗದಲ್ಲ ಶಿಕ್ಷಕರು ಮತ್ತು ಇತರ ಸಿಬ್ಬಂದಿಗಳ ತೀವ್ರತರ ತರಬೇತಿ ಹಾಗೂ 
ಮಾರ್ಗದರ್ಶನದ ಮೂಲಕ ಶಿಕ್ಷಣದಲ್ಲ ವ್ಯವಸ್ಥಿತ ಮಾರ್ಪಾಡು ತರುವ ಬಗ್ಗೆ ತೀವ್ರ ಆಶಯವನ್ನು ಹೊಂದಿದ್ದು, ಅದಕ್ಕೆ ಬದ್ಧರಾಗಿದ್ದಾರೆ. 
ಅವರನ್ನು wairia.saleemWapu.edu.in ಮೂಲಕ ಸಂಪರ್ಕಿಸಬಹುದು? 


ಅನುವಾದ: ಸ್ವಯಂಪ್ರಭಾ ಹೆಗಡೆ | ಪರಿಶೀಲನೆ: ನಾಗಮಣಿ ಎಸ್‌. ಎನ್‌. 


ಅಂಗವೈಕಲ್ಯ ಹೊಂದಿರುವ ಮಗುವಿನ ಆರೈಕೆಯ ಅತ್ಯ೦ತ ನಿರ್ಣಾಯಕ ಭಾಗವೆಂದರೆ ಆರಂಭಕ 
ಹಂತದಲ್ಲಯೇ ಅದನ್ನು ಗುರುತಿಸುವುದು ಮತ್ತು ಅದನ್ನು ಸರಿಪಡಿಸುವ ನಿಟ್ಟನಲ್ಲ 
ಕಾರ್ಯಪ್ರವೃತ್ತರಾಗುವುದು. ಆರಂಭಕ ವರ್ಷಗಳಲ್ಲ ಬೆಳವಣಿಗೆಯ ವಿಕಂಬಗಳನ್ನು ಪೋಷಕರು 
ಮತ್ತು ಶಿಕ್ಷಕರು ಗಮನಿಸಬೇಕು. ಯಾವುದೇ ಬೆಳವಣಿಗೆಯ ಮೈಅಗಲ್ಲು ತಪ್ಪಿಹೋದರೆ ಅಥವಾ 
ವಿಳಂಬವಾದರೆ ಮೊದಲು, ಮಕ್ಕಳ ವೈದ್ಯರನ್ನು ಸಂಪರ್ಕಿಸಬೇಕು ಮತ್ತು ಅವರ ಸಲಹೆಯ ಮೇರೆಗೆ 
ಮಗುವನ್ನು ಅದರ ಅಗತ್ಯತೆಗಳನ್ನು ಪೂರೈಸುವ ಸಂಸ್ಥೆ ಮತ್ತು ಶಾಲೆಗೆ ದಾಖಅಸಬೇಕು. ಅಂತಹ 
ಸ್ಥಳದಲ್ಲ, ಸಲಹೆಗಾರರು ಮತ್ತು ಮನಶಾಸ್ತ್ರಜ್ಞರು ಮಗು ಎದುರಿಸುತ್ತಿರುವ ತೊಂದರೆಯನ್ನು 
ಅರ್ಥಮಾಡಿಕೊಳ್ಳಲು ರೋಗನಿರ್ಣಯ ಪರೀಕ್ಷೆಗಕಂತಹ ವಿಧಾನಗಳನ್ನು ಬಳಸುತ್ತಾರೆ ಮತ್ತು 
ಅಗತ್ಯವಿರುವ ಮಧ್ಯಪ್ರವೇಶಕ್ಕೆ ಯೋಜನೆಯನ್ನು ರೂಪಿಸುತ್ತಾರೆ. ತಮ್ಯ ಮಗು ವಿಶೇಷಚೇತನ 
ಎಂಬುದಕ್ಕಾಗಿ ಅದನ್ನು ಅತಿಯಾಗಿ ರಕ್ಷಿಸುವ ಅಥವಾ ಮಗುವಿನ ವಿಕಲತೆಯನ್ನು ನಿರಾಕರಿಸುವ 
ಮನೋಭಾವವುಳ್ಳ ಆರೈಕೆದಾರರು ಮಗುವಿಣೆ ಸೂಕ್ತವಾದ ಚಿಕಿತ್ತೆ ಮತ್ತು ಬೆಂಬಲವನ್ನು ಪಡೆಯುವ 
ಪ್ರಕ್ರಿಯೆಯನ್ನು ತಡೆಯುತ್ತಾರೆ. ಹಾಗಾದಾಗ ವಿಶೇಷ ಚೇತನರು ತಮ್ಮ ಜೀವನದ ಮೇಲೆ ಸ್ವಾತಂತ್ರ್ಯ 
ಮತ್ತು ನಿಯಂತ್ರಣವನ್ನು ಪಡೆದುಕೊಳ್ಳುವ ಅವಕಾಶದಿಂದ ಪಂಚಿತರಾಗುತ್ತಾರೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


